4 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |877 


ಪ್ರ 
ಸದಸ್ಯರ ಹೆಸರು 


ಶ್ರೀ ಅರವಿಂದ ಕುಮಾರ ಅರಳಿ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


09.03.2021 


ಉತ್ತರಿಸುವ ಸಚಿವರು 


ಗಣಿ ಮತ್ತು ಭೂವಿಜ್ಞಾನ ಸಚಿವರು 


ಬಂದಿದೆಯೇ; ಬಂದಿದ್ದಲ್ಲಿ, ಸಾರ್ವಜನಿಕರಿಗೆ 
ಅಗತ್ಯವಿರುವ ಮರಳು ಪೂರೈಕೆಗಾಗಿ 
ರೂಪಿಸಿರುವ ನೀತಿಗಳು / 
ನಿಯಮಗಳೇನು; ಅವು ಯಾವುವು; 


ಮಾಡುವ ಪ್ರತಿ 


ಕ್ರ 
ಪ್ರಶ್ನೆಗಳು ಉತರ 
ಸಂ ಲ > 
ಅ. |ಬೀದರ್‌ ಜಿಲ್ಲೆಯಲ್ಲಿ ಮರಳು ಅಭಾವ ಬಂದಿರುತ್ತದೆ. 
ಉಂಟಾಗಿರುವುದು ಸರ್ಕಾರದ ಗಮನಕ್ಕೆ ಸಾರ್ವಜನಿಕರಿಗೆ ಅಗತ್ಯವಿರುವ ಮರಳು 


ಪೂರೈಕೆಗಾಗಿ ರಾಜ್ಯದಲ್ಲಿ ದಿನಾಂಕ 05.05.2020 ರಂದು 
ಹೊಸ ಮರಳು ನೀತಿ, 2020 ನ್ನು ಜಾರಿಗೊಳಿಸಿದ್ದು, 
ಅದರ ಪ್ರಮುಖಾಂಶಗಳು ಕೆಳಕಂಡಂತಿವೆ; 

* ಸದರಿ ಮರಳು ನೀತಿಯಂತೆ 1, 11 ಮತ್ತು 11 ನೇ 


ಶ್ರೇಣಿಯ ಹಳ್ಳ / ತೊರೆ ಮತ್ತು ಕೆರೆಗಳಲ್ಲಿ 


ಲಭ್ಯವಿರುವ ಮರಳನ್ನು ತೆಗೆಯುವ ಮತ್ತು 
ವಿಲೇವಾರಿ ಮಾಡುವ ಸಂಪೂರ್ಣ |. 
ಹೊಣೆಗಾರಿಕೆಯನ್ನು ಸಂಬಂಧಿಸಿದ ಗ್ರಾಮ |: 


- ಪಂಚಾಯತಗಳಿಗೆ ವಹಿಸಲಾಗಿರುತ್ತದೆ. 


ಸದರಿ ' ಗ್ರಾಮ ಪಂಚಾಯಿತಿಯಿಂದ ವಿಲೇವಾರಿ 
ಮೆಟ್ರಿಕ್‌ ಟನ್‌ ಮರಳಿಗೆ 
ರೂ. 300/- ಗಳನ್ನು ನಿಗದಿಪಡಿಸಲಾಗಿರುತ್ತದೆ. 

IV, V ಮತ್ತು ೪1 ನೇ ಶ್ರೇಣಿಯ ಹೊಳೆ / 
ನದಿಗಳಲ್ಲಿ ಲಭ್ಯವಿರುವ ಮರಳನ್ನು ಮತ್ತು ಅಣೆಕಟ್ಟು 
/! ಜಲಾಶಯ / ಬ್ಯಾರೇಜ್‌ಗಳು ಮತ್ತು ಸದರಿ 
ಹಿನ್ನೀರಿನ. ಪ್ರದೇಶಗಳಲ್ಲಿ ಹೂಳು ತೆಗೆಯುವ 
ಮುಖಾಂತರ .ದೊರೆತ ಮರಳನ್ನು ಸರ್ಕಾರಿ ಆದೇಶ 
ಸಂಖ್ಯೆ ಸಿಐ 344 ಎಂಎಂಎನ್‌ 2019, ದಿನಾಂಕ: 
18.05.2020 ರಂತೆ ಸ್ಥಾಮೃದ 
ಸಂಸ್ಥೆಗಳಾದ ಕರ್ನಾಟಕ 
ಕಾರ್ಪೋರೇಶನ್‌ ಲಿ. ಮತ್ತು ಹಟ್ಟಿ ಚಿನ್ನದ ಗಣಿ 
ನಿಯಮಿತ ಇವರಿಗೆ ವಹಿಸಲಾಗಿರುತ್ತದೆ. 


ಸರ್ಕಾರಿ 


ಸ್ಟೇಟ್‌ ಮಿನರಲ್‌ [| 


--2 


-2- 


* ಸದರಿ ಸರ್ಕಾರಿ ಸ್ಥಾಮ್ಯದ ಸಂಸ್ಥೆಗಳಿಂದ ವಿಲೇವಾರಿ | 
ಮಾಡುವ ಪ್ರತಿ ಮೆಟಿಕ ಟನ್‌ ಮರಳಿಗೆ 
ರೂ. 700/- ಗಳನ್ನು ನಿಗದಿಪಡಿಸಲಾಗಿರುತ್ತದೆ. 


° Iv, ೪ ಮತ್ತು ಳಃ ನೇ ಶ್ರೇಣಿಯ ಹೊಳೆ / 
ನದಿಗಳಲ್ಲಿ ಲಭ್ಯವಿರುವ ಮರಳನ್ನು ಮತ್ತು ಅಣೆಕಟ್ಟು 
| ಜಲಾಶಯ / ಬ್ಯಾರೇಜ್‌ಗಳು ಮತ್ತು ಸದರಿ 
ಹಿನ್ನೀರಿನ ಪ್ರದೇಶಗಳಲ್ಲಿ.” ಹೂಳು ತೆಗೆಯುವ 
ಮುಖಾಂತರ ದೊರೆತ ಮರಳನ್ನು ಆನ್‌ಲೈನ್‌ 
ಬುಕಿಂಗ್‌ ವ್ಯವಸ್ಥೆಯಡಿ ಸಾರ್ವಜನಿಕರಿಗೆ ಮರಳು 
ಪೂರೈಸಲು ಅವಕಾಶ ಕಲ್ಪಿಸಲಾಗಿದೆ. 


ಬೀದರ್‌ ಜಿಲ್ಲೆಯಲ್ಲಿ ಸಾರ್ವಜನಿಕರಿಗೆ 
ಮರಳು ಪೂರೈಸಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು ಹಾಗೂ ಮರಳು ಪೂರೈಕೆಯ 
ಸ್ಥಳಗಳು ಯಾವವು ಮತ್ತು ಸರ್ಕಾರ ಪ್ರತಿ 
ಟನ್‌ ಮರಳಿಗೆ ನಿಗದಿಪಡಿಸಿರುವ ದರ 
ಎಷ್ಟು(ವಿವರವಾದ ಮಾಹಿತಿ ನೀಡಿವುದು) 


ಬೀದರ ಜಿಲ್ಲೆಯಲ್ಲಿ ಹರಿಯುವ. ಮಾಂಜ್ರಾ ನದಿ 
ಪಾತ್ರದಲ್ಲಿ ದೊರೆಯುವ ಮರಳು ಕಟ್ಟಡ 
ಕಾಮಗಾರಿಗಳಿಗೆ ಬಳಸಲು ಯೋಗ್ಯವಾಗಿಲ್ಲದ ಕಾರಣ 
ಜಿಲ್ಲೆಯಲ್ಲಿ ಯಾವುದೇ ಮರಳು ಬ್ಲಾಕುಗಳನ್ನು 
ಗುರುತಿಸಿರುವುದಿಲ್ಲ. ' | 

ಪ್ರಸ್ತುತ, ಬೀದರ ಜಿಲ್ಲೆಗೆ ನೆರೆಯ ಜಿಲ್ಲೆಗಳಾದ 
ಕಲಬುರಗಿ, ಯಾದಗಿರಿ ಮತ್ತು ರಾಯಚೂರು 
ಜಿಲ್ಲೆಗಳಿಂದ ಹಾಗೂ ಮಹಾರಾಷ್ಟ್ರ ರಾಜ್ಯದಿಂದ ಮರಳು 
ಸರಬರಾಜು ಆಗುತ್ತಿರುತ್ತದೆ. 


ಜಿಲ್ಲೆಯಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ 
ಮರಳುಗಾರಿಕೆ (ಬ್ಲ್ಯಾಕ್‌ ಸ್ಯಾಂಡ್‌) 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಸರ್ಕಾರ. ಕೈಗೊಂಡ 
ಕ್ರಮವೇನು; ಎಷ್ಟು ಬನ್‌ ಮರಳು ಜಪ್ತಿ 
ಮಾಡಿಕೊಳ್ಳಲಾಗಿದೆ? (ವಿವರವಾದ 
ಮಾಹಿತಿ ನೀಡುವುದು) 


ಮರಳು 


ಬಂದಿರುತ್ತದೆ. 

ಬೀದರ್‌ ಜಿಲ್ಲೆಯಲ್ಲಿ ಅನಧಿಕೃತ ಮರಳು ಗಣಿಗಾರಿಕೆ 
ಚಟುವಟಿಕೆಗಳನ್ನು ತಡೆಗಟ್ಟಲು ಜಿಲ್ಲಾ ಹಾಗೂ ತಾಲ್ಲೂಕು" 
ಸಮಿತಿಯಿಂದ ನಿಯಮಾನುಸಾರ ಕ್ರಮ 
ಕೈಗೊಳ್ಳಗುತ್ತಿದೆ. 

ಬೀದರ್‌ ಜಿಲ್ಲಾ ವ್ಯಾಪ್ತಿಯಲ್ಲಿ ಅನಧಿಕೃತ ಮರಳು 
ದಾಸ್ತಾನಿನಡಿ 02 ಪ್ರಕರಣಗಳನ್ನು ದಾಖಲಿಸಲಾಗಿದ್ದು, 
ಒಟ್ಟು 150 ಮೆಟ್ರಿಕ್‌ ಟನ್‌ ಮರಳನ್ನು ವಶಪಡಿಸಿಕೊಂಡು 


ನಿಯಮಾನುಸಾರ ವಿಲೇವಾರಿ ಮಾಡಲಾಗಿದ್ದು 
ಸರ್ಕಾರಕ್ಕೆ ರೂ.1.35ಲಕ್ಷಗಳ ರಾಜಧನ 


| ಪಾವತಿಯಾಗಿರುತ್ತದೆ. 


೭ 


೭ 


ಮುಂದುವರೆದು, ಬೀದರ್‌ ಜಿಲ್ಲಾ 


ವ್ಯಾಪ್ತಿಯಲ್ಲಿ 2019- 


"20 ಮತ್ತು 2021-21 ನೇ ಸಾಲಿನ ಜನವರಿ ಅಂತ್ಯದವರೆಗೆ 


ಅನಧಿಕೃತ ಮರಳು' ಸಾಗಾಣಿಕೆಯಡಿ: ಕೈಗೊಂಡ ಕ್ರಮದ 


ವಿವರಗಳು ಈ ಕೆಳಗಿನಂತಿದೆ. 


ಕ್ಷ ಪತ್ತೆ ಹಚ್ಚಿದ ವಿಧಿಸಿದ ದಂಡ 
. K] [9] 
> | ವರ್ಷ | ವಾಹನಗಳ | 
ಸಂ (ರೂ. ಲಕ್ಷಗಳಲ್ಲಿ) 
" ಸಂಖ್ಯೆ ದ 
1 | 2019-20 78 16.70 
2 | 2020-21 43 13.21 


ಸಂಖ್ಯೆ ಸಿಐ 128 ಎ೦ಎಂಎನ್‌ 2021 


as 
lr 


ಗಣಿ ಮತ್ತು ಭೂವಿಜ್ಞಾನ ಸಚಿವರು. 


